ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ವಸತಿ ಇಲಾಖೆಯ ಯೋಜನೆಗಳು 


ಶ್ರೀರಘಹುನಾಥರಾವ್‌ಮಲ್ಲ್ಮಾಪೂರೆ(ವಿಧಾನಸಭೆಯಿಂದಚುನಾಯಿತರಾದವರು)-- 
630 (862) ಮಾನ್ಯ ವಸತಿ ಸಚಿವರು ಈ ವಿಷಯಗಳಸಿನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಸತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಸತಿ ಯೋಜನೆಗಳು ಯಾವುವು ; (ಸಂಪೂರ್ಣ ವಿವರ 
ಒದಗಿಸುವುದು) 


(ಆ) ಸದರಿ ಯೋಜನೆಗಳಿಂದ ಉಪಯೋಗ ಪಡೆದ ಫಲಾನುಭವಿಗಳ ಸಂಖ್ಯೆ ಎಷ್ಟು ; 
(ಫಲಾನುಭವಿಗಳವಾರು ಯೋಜನೆವಾರು ಕಳೆದ 3 ವರ್ಷಗಳ ಸಂಪೂರ್ಣ ಮಾಹಿತಿ ನೀಡುವುದು) 


(ಇ) ರಾಜ್ಯದಲ್ಲಿರುವ ವಸತಿ ರಹಿತ ನಿವೇಶನರಹಿತ ಹಾಗೂ ಗುಡಿಸಲು ವಾಸಿಗಳ ಸಂಖ್ಯೆ ಎಷ್ಟು ; 
(ವಿಧಾನಸಭಾವಾರು ಸ್ಪಷ್ಟ ಮಾಹಿತಿ ಒದಗಿಸುವುದು) 


(ಈ) ಈ ಗುಡಿಸಲು ಮುಕ್ತ ಜಿಲ್ಲೆಯಾಗಿ ಮಾಡಲು ಹಾಗೂ ನಿವೇಶನರಹಿತರಿಗೆ ನಿವೇಶನ ಹಂಚಿಕೆ 
ಮಾಡಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಉ) ಬೀದರ್‌ ಜಿಲ್ಲೆಯಲ್ಲಿ ಮೇಲ್ಕಾಣಿಸಿದ ಯೋಜನೆಗಳು ಸೇರಿದಂತೆ ಬಸವಶ್ರೀ ಅಂಬೇಡ್ಕರ್‌ ವಸತಿ 
ಯೋಜನೆಗಳಿಗೆ ಫಲಾನುಭವಿಗಳನ್ನು ಗುರುತಿಸುವ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? (ಪ್ರಗತಿಯ 
ಸಂಪೂರ್ಣ ವಿವರ ನೀಡುವುದು) 


